ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
ಆರನೇ ಅಧಿವೇಶನ 
(ಮುಂದುವರೆದ ಉಪವೇಶನ) 


ಕಾರ್ಯಕಲಾಪಗಳ ಪಟ್ಟ 


ಸೋಮವಾರ, ದಿನಾಂಕ 16ನೇ ಮಾರ್ಚ್‌, ೨೦15 
(ಸಮಯ: ಬೆಳಗ್ಗೆ 11.0೦ ಗಂಟೆಗೆ) 


1 ಸಂತಾಪ ಸೂಚನೆ 
2. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಹತ್ತನೇ ಪಟ್ಟ 
ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಹತ್ತನೇ ಪಟ್ಟ 


3. ಕಾರ್ಯದರ್ಶಿಯವರ ವರದಿ 
ಕಾರ್ಯದರ್ಶಿಯವರು:-- 


ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನ೦ತರ ರಾಷ್ಟ್ರಪತಿ/ ರಾಜ್ಯಪಾಲರಿಂದ ಒಪ್ಪಿಗೆ 
ಪಡೆದ ವಿಧೇಯಕಗಳ ಪಟ್ಟಯನ್ನು ಸಭೆಯ ಮುಂದೆ ಮಂಡಿಸುವುದು. 


4.ವಿತ್ತೀಯ ಕಾರ್ಯಕಲಾಪಗಳು 


“2೦15-16ನೇ ಸಾಅನ ಆಯವ್ಯಯ ಅಂದಾಜುಗಳ ಮೇಲೆ ಸಾಮಾನ್ಯ ಚರ್ಚೆ”. 


೮. ಗಮನ ಸೆಳೆಯುವ ಸೂಚನೆಗಳು 


. ಶ್ರೀ ಶಿವಾನಂದ ಎಸ್‌. ಪಾಟೀಲ್‌ ಅವರು ವಿಜಯಪುರ ಜಲ್ಲೆ ಮನಗೂಳ- 
ಬಜ್ಞಕ(ತಾಆಕೋಟ) ದೇವಾಪುರ ರಾಜ್ಯ ಹೆದ್ದಾರಿಯನ್ನು ಅಭಿವೃದ್ಧಿಪಡಿಸುವ 
ಕಾಮಗಾರಿಯು ಪ್ರಾರಂಭಗೊಳ್ಳದೆ ವಿಳಂಬವಾಗುತ್ತಿರುವ ಬಗ್ಗೆ... ಮಾನ್ಯ 
ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ.., 


2. ಶ್ರೀ ವಿ.ಸುನೀಲ್‌ಕುಮಾರ್‌ ಅವರು ಕಳೆದ ಡಿಸೆಂಬರ್‌ ತಿ೦ಂಗಳನಿ೦ದ ಯಾವುದೇ ಗ್ರಾಮ 
ಪಂಚಾಯತ್‌ಗಳಲ್ಲಿ ಕಟ್ಟಡ ನಿರ್ಮಾಣ ಪರವಾನಗಿ ನೀಡದೆ ಜನಸಾಮಾನ್ಯರಿಗೆ 
ಗ್ರಾಮಪಂಚಾಯತ್‌ನಿ೦ದ ನಿರಾಕ್ಷೇಪಣಾ ಪತ್ರ ಪಡೆಯುವಲ್ಲ ತೊ೦ದರೆಯಾಗುತ್ತಿರುವ 
ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


ಪಿ.ಹಿಂಪ್ರಕಾಶ 
ಕಾರ್ಯದರ್ಶಿ 


RN 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/assembly/lob/lob.htm) 


